ಕರ್ನಾಟಕ ವಿಧಾನ ಪರಿಷತ್ತು 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


02. 


ಮಾನ್ಯ ವಿಭಾನ ಪರಿಷತ್‌ ಸದಸ್ಯರ ಹೆಸರು 
03. ಉತ್ತರಿಸುವ ದಿನಾಂಕ 
04. ಉತ್ತರಿಸುವ ಸಚಿವರು. 


ಅ) `ರಾಜ ್ಸ ಪರಣ 
ಹೆಚ್ಚಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ; ಬಂದಿದ್ದಲ್ಲಿ ಕಳೆದ ಒಂದು 


ವರ್ಷದಲ್ಲಿ ದಾಖಲಾದ ಪ್ರಕರಣಗಳ ಸಂಖ್ಯೆ 
ಎಷ್ಟು ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


ಆ ಇ ಲ ಎಷ್ಟು ಪ್ರಕರಣ ್ಲಿ ಪತ್ತಿ 
ಹಚ್ಚಲಾಗಿದೆ ; ಬಾಕಿ ಇರುವ ಪ್ರಕರಣಗಳೆಷ್ಟು 
ಮತ್ತು ಬಾಕಿ ಇರಲು ಕಾರಣಗಳೇನು ; 


(ಜಿಲ್ಲಾವಾರು ಮಾಹಿತಿ ನೀಡುವುದು) 


: 2207 
: ಶ್ರೀ. ಸುನೀಲ್‌ ವಲ್ಯಾಪುರ್‌ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


: 25/03/2021 
: ಮಾನ್ಯ ಗೃಹ ಸಚಿವರು 


ರಾಜ್ಯ K ಪ್ರಕರಣಗ 
ವರದಿಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. .. 


ಕಳೆದ ಒಂದು ವರ್ಷದಲ್ಲಿ ದಾಖಲಾದ , ಪತ್ತೆ 
ಹಚ್ಚಲಾದ ಹಾಗೂ ಬಾಕಿ ಇರುವ ಕಳ್ಳತನ ಪ್ರಕರಣಗಳ 


ಜಿಲ್ಲಾವಾರು ಮಾಹಿತಿಯನ್ನು ಅನುಂಬಂಧ-1ರಲ್ಲಿ 
ನೀಡಲಾಗಿದೆ. 

ಮುಂದುವರೆದು, ಕಳ್ಳತನ ಪ್ರಕರಣಗಳಲ್ಲಿ 
ಆರೋಪಿಗಳನ್ನು ಮತ್ತು ಕಳುವಾದ ಮಾಲಿನ ಪತ್ತೆ 


ಕಾರ್ಯ ಮುಂದುವರೆಯುವುದರಿಂದ ಬಾಕಿ ಇರಲು 
ಪ್ರಮುಖ ಕಾರಣವಾಗಿರುತ್ತದೆ. § 


ಇ) ಇಂತಹ ಕಳ್ಳತನ ಪ್ರಕರಣಗಳನ್ನು `'ತಡೆಯಪಾ 
ಮತ್ತು ಪತ್ತೆ ಹಚ್ಚಲು ಸರ್ಕಾರ ಕೈಗೊಂಡ 


ಕ್ರಮಗಳೇನು 9 (ವಿವರ ನೀಡುವುದು) 


ಒಇ14ಪಿಸಿಕ್ಕೂ 2021 


- 


ನ ರನನ ಇಡ್‌ನ್ಠವ್‌ 
ಪತ್ತೆಹಚ್ಚಲು ಕೈಗೊಂಡ ಕ್ರಮಗಳ ವಿವರಗಳನ್ನು 


ಅನುಬಂಧ-2ರಲ್ಲಿ ನೀಡಲಾಗಿದೆ. 


hp 


4 
(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರಿ ಪ್ರೀ ಸುನೀಲ್‌ ವಲ್ಯಾಪುರ್‌( ವಿಧಾನ ಸಭೆಯಿಂದ 
ಚುನಾಲುತರಾದವರು)ಇವರ ಹುಕ್ಜೆ ಗುರುತಿಲ್ಲದ ಪ್ರ ಪ್ರಶ್ನೆ ಪಂ. 2೭೦7ರ ಅನುಬಂಧ-! 


ಪತ್ತೆಹಜ್ನಲಾದ | ಪತ್ರೆ ಹಚ್ಚಲು ಬಾಕಿ 
ಳ್ಳತನ ಪ್ರಕರಣಗಳ] ಇರುವ ಕಳ್ಳತನ 


ದಾಬಲಾದ ಕಳ್ಳತನ ಕೆ 
ಪ್ರಕರಣಗಳ ಸಂಖ್ಯೆ 


S45 | 

TT A NN NN EN EN ENR 
fe | 30 | 10 | 166 O56 [Oo Te 
oT | 52 | 28 | 243 Oso Ts] 
als 287 |] 6 | 23 Ose 650] 
Be — 
ಳಗಾವಿ ಈ a6 | 16 | 20 | 156 [TS To 
| us | 7 3s TST 
| 28 |*ನಾುರ 35 | 16 | 18 |” TU |0| 
| 7 O33 

30 [ನಾಗಲಕೋ 12 | 64 | 98 | 5] 

ಈ 66 | 7 | 92 |S 

| 32 [ನಾಡರ್‌ 34 | 85 | 2209 [Up TT] 
ENS TN NN SN NN ETN 

3 | 560 [227 | 333 | 103 
sO | 27 [153 To | oa | 
EN A ETN TN NNN TN NN TN 
EAN TN NN NN NN NN 
Low | 17607 [oo [ssa | as 77 3575 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಸುನೀಲ್‌ ವಲ್ಯಾಹುರ್‌( ವಿಧಾನ ಸಭೆಯಿಂದ 
ಚುನಾಯಿತರಾದವರು)ಇವರ ಚುಕಿ ಗುರುತಿಲದ ಪ್ರಶ್ನೆ ಸಂ. 2207ರ ಅನುಬಂಧ-2 : 


ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ಕೈಗೊಂಡ ಕ್ರಮಗಳು : 


» ಪೊಲೀಸ್‌ ಠಾಣಾ ಸರಹದ್ದಿನ ಬೀಟ್‌ ಮತ್ತು ಉಪ-ಬೀಟ್‌ಗಳ ಪ್ರಮುಖ ಸ್ಥಳಗಳಲ್ಲಿ ಸಾರ್ವಜನಿಕ, ಸಂಪರ್ಕ 
ಸಭೆಗಳನ್ನು ನಡೆಸಿ, ಅಪರಾಧ ತಡೆಗಟ್ಟಲು ಮತ್ತು ಎಚ್ಚರ ವಹಿಸುವ ಬಗ್ಗೆ ಸೂಕ್ತ ತಿಳುವಳಿಕೆಗಳನ್ನು ನೀಡಲಾಗಿದೆ. 
ಸಾರ್ವಜನಿಕರ ಗಮನವನ್ನು ಬೇರೆಡೆಗೆ ಸೆಳೆದು ಕಳ್ಳತನ ಮಾಡುವುದು, ಬಸ್ಸುಗಳಲ್ಲಿ ಕಳ್ಳತನ/ಸೂಟ್‌ಕೇಸ್‌ ಕಳವು 
ಮಾಡುವವರ ಮೇಲೆ ಸೂಕ್ತ ಗಮನ ಹರಿಸುವಂತೆ ಸಾರ್ವಜನಿಕರಿಗೆ ಹಾಗೂ ಪ್ರಯಾಣಿಕರಿಗೆ ಸೂಚನೆಗಳನ್ನು 
ನೀಡಲಾಗಿದೆ. 


> ಮೊಲೀಸ್‌ ಠಾಣೆಯ ಅಪರಾಧ ಸಿಬ್ಬಂದಿಗಳಿಗೆ ಕಾರಾಗೃಹದಿಂದ ಬಿಡುಗಡೆಯಾಗಿರುವ ಹಳೆಯ ಎಂ. ಆಸಾಮಿಗಳ 
ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅವರುಗಳ ಮೇಲೆ ಸೂಕ್ತ ನಿಗಾ ವಹಿಸಲು ಸೂಚಿಸಲಾಗಿದೆ. 


> ಹೆಚ್ಚು ಅಪರಾಧ ನಡೆಯುವ ಸ್ಥಳಗಳಲ್ಲಿ ಅಪರಾಧಗಳನ್ನು ತಡೆಗಟ್ಟಲು ವಾಹನ ತಪಾಸಣೆ ಮಾಡಲು ಅಧಿಕಾರಿ ಮತ್ತು 
ಸಿಬ್ಬಂದಿಗಳಿಗೆ ಸೂಕ್ತ ಸೂಚನೆಗಳನ್ನು ನೀಡಲಾಗಿದೆ. 

> ಅಪರಾಧ ತಡೆಗಟ್ಟಲು ಮುಂಜಾಗತೆ ವಹಿಸುವಂತೆ ಸಾರ್ವಜಿನಿಕರಿಗೆ ಭಿತ್ತಿಪತ್ರರೆಪತ್ರಗಳ ಮೂಲಕ ಮತ್ತು ಜನ 
ಸಂಪರ್ಕ ಸಭೆಗಳಲ್ಲಿ ತಿಳಿವಳಿಕೆ ನೀಡಲಾಗುತ್ತಿದೆ. ಹಾಗೂ ಬೀಗ ಹಾಕಿರುವ “ಮನೆಗಳ ಬಗ್ಗೆ ಹೆಚ್ಚಿನ ನಿಗಾವಹಿಸಿ ಗಸ್ತು 
ಮಾಡುವಂತೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ತಿಳುವಳಿಕೆ ನೀಡಲಾಗುತ್ತಿದೆ. 

> ವಾಹನಗಳ ಕಳ್ಳತನ ತಡೆಗಟ್ಟಲು ವಾಹನದ ಮಾಲೀಕರಿಗೆ ವಾಹನಗಳಿಗೆ ಬೀಗ ಹಾಕಿ ಕಾಂಪೌಂಡ್‌ಗೆಡ ಒಳಗಡೆ 
ನಲ್ಲಿಸಿಕೊಳ್ಳುವಂತೆ ಸಭೆಗಳಲ್ಲಿ ಸೂಚಿಸುತ್ತದೆ. ಹಾಗೂ ವಿಶೇಷ ರಾತ್ರಿ ಗಸ್ತು ಕ್ರಮ ಕ್ಕೆ ಕೈಗೊಳ್ಳುವಂತೆ ಸೂಚಿಸಿರುತ್ತೆ. 

> ಪೊಲೀಸ್‌ ಠಾಣಾ ಸರಹದ್ದುಗಳಲ್ಲಿ ವಾಸ ಮಾಡುವ ಎಂ.ಓ ಆಸಾಮಿಗಳನ್ನು ಠಾಣೆಗೆ ಕರೆತಂದು ಕೂಲಂಕಶವಾಗಿ 
ವಿಚಾರಣೆ ಮಾಡಿ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಭದ್ರತಾ ಕಾಯ್ದೆಯಡಿ ಪ್ರಕರಣಗಳನ್ನು ದಾಖಲಿಸುವಂತೆ 
ಸೂಚಿಸಲಾಗಿದೆ. | 

> ವಯೋವೃದ್ಧರು, ಒಂಟಿ ಮಹಿಳೆಯರು ವಾಸ ಮಾಡುವ ಮನೆಗಳನ್ನು ಗುರುತಿಸಿ, ಅವರುಗಳ ಮನೆಗಳ ಬಳಿ 
ಪಾಯಿಂಟ್‌ ಪುಸ್ತಕಗಳನ್ನು ನಿಯೋಜಿಸಿ, ಅವರ ಕುಂದು ಕೊರತೆಗಳ ಬಗ್ಗೆ ವಿಚಾರಣೆ ಮಾಡಿ ಗಸ್ತು ವ್ಯವಸ್ಥೆಯನ್ನು 
ಚುರುಕುಗೊಳಿಸುವಂತೆ ಚೇತಾ, ಹೊಯ್ದಳ, ಬೀಟ್‌ ಸಿಬ್ಬಂದಿಗಳಿಗೆ ಸೂಕ್ತ ತಿಳುವಳಿಕೆ ನೀಡಲಾಗಿರುತ್ತದೆ. 

> ಅಪರಾಧ ಸಿಬ್ಬಂದಿಗಳಿಗೆ ಅಂತರರಾಜ್ಯ ಅಪರಾಧ ತಂಡಗಳು ಹಾಗೂ ಸಮಾಜಘಾತುಕ ವ್ಯಕ್ತಿಗಳ ಅಡಗು ತಾಣಗಳ 
ಬಗ್ಗೆ ಮಾಹಿತಿ ಸಂಗ್ರಹಿಸುವಂತೆ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೂಕ್ತ ತಿಳುವಳಿಕೆ ನೀಡಲಾಗಿರುತ್ತದೆ. 

> ಗಸ್ತು ವಾಹನದಲ್ಲಿನ ಮೆಗಾ ಫೋನ್‌ಗಳ ಮೂಲಕ ಅಪರಾಧಗಳನ್ನು ತಡೆಗಟ್ಟುವ ಬಗ್ಗೆ ಸಾರ್ವಜನಿಕರು 
ಅನುಸರಿಸಬೇಕಾದ ವಿಷಯದಲ್ಲಿ ಮಾಹಿತಿಯನ್ನು ನೀಡಿ' ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. 

> ಪ್ರಮುಖ ಪಾರ್ಕ್‌ಗಳಿಗೆ ವಾಯು ವಿಹಾರಕ್ಕೆ ಬರುವ ಸಾರ್ವಜನಿಕರಿಗೆ ತಮ್ಮ ಮೈಮೇಲಿರುವ ಬಂಗಾರದ ಆಭರಣಗಳು, 
ಮೊಬೈಲ್‌ ಫೋನ್‌ಗಳು ಹಾಗೂ ಇತರೆ" ಜೆಲೆ ಬಾಳುವ ವಸ್ತುಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸದಂತೆ ಹಾಗೂ 
ಒಂಟಿಯಾಗಿ ಓಡಾಡದಂತೆ, ಅಪರಿಚಿತ ಜನರುಗಳ ಮಾತಿಗೆ  ಮರುಳಾಗದೆ, ಅನುಮಾನಾಸ್ಪದ ಆಸಾಮಿಗಳ ಬಗ್ಗೆ 
ಪೊಲೀಸರಿಗೆ ಮಾಹಿತಿ ನೀಡುವಂತೆ ಸೂಚಿಸಲಾಗಿದೆ. 

> ಸರಹದ್ದಿನಲ್ಲಿ ವಾಸವಾಗಿರುವ ಸಾರ್ವಜನಿಕರಿಗೆ ಹಾಗೂ ಅಂಗಡಿ ಮಾಲೀಕರುಗಳಿಗೆ ಕೆಲಸಕ್ಕೆ ನೌಕರರನ್ನು ನೇಮಕ 
ಮಾಡಿಕೊಳ್ಳುವ ಮೊದಲು ಅವರುಗಳ ಪೂರ್ವಾಪರಗಳನ್ನು ತಿಳಿದುಕೊಂಡು ಹಾಗೂ ಸಂಬಂಧಪಟ್ಟ ಠಾಣೆಗಳಿಗೆ 
ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ಹಾಗೂ ಅಪರಾಧಗಳನ್ನು ತಡೆಗಟ್ಟಿ/ಪತ್ತೆಮಾಡುವುದು. ಹಾಗೂ ಈಗಾಗಲೇ ! 
ವರದಿಯಾಗುವ ಪ್ರಕರಣಗಳಲ್ಲಿ ಆರೋಪಿಗಳ ಪತ್ತೆಯ ಬಗ್ಗೆ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೂಕ್ತ' 'ತಿಳುವಳಿಕೆ 
ನೀಡಲಾಗಿದೆ. 


2 


ಶಿವ 


ಕಳ್ಳತನ ಪ್ರಕರಣಗಳು ಪತ್ತೆ ಹಚ್ಚಲು ಚ್ಚಲು ಕೈಹಂಡ ಕ್ರಮಗಳು. 


> 


> 


> 


ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಲು ವಿಶೇಷ ತಂಡಗಳನ್ನು ರಚಿಸಿ ಚುರಕಾದ ಸರಿಯನ್ನು ನೇಮಿಸಿ 
ಅರೋಪಿ ಮತ್ತು ಕಳ್ಳತನವಾದ ವಸ್ತುಗಳನ್ನು ಪತ್ತೆ ಮಾಡಲಾಗುತ್ತಿದೆ. 

ತಾಂತ್ರಿಕ ಸಿದಾುದಿಂದ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರ ಪ್ರಕರಣಗಳು ಪತ್ತೆ ಮಾಡಲಾಗುತ್ತಿದೆ. 

ಬೆರಳು ಮುದ್ರೆ ಸಹಾಯದಿಂದ ಮತ್ತು ಶ್ಲಾನದಳದ ಸಹಾಯದಿಂದ ಪತ್ತೆ ಮಾಡಲಾಗುತ್ತಿದೆ. 

ಮೊಬೈಲ್‌ ಟವರ್‌ ಡಂಪ್‌ ತೆಗೆದು, ಸೆಲ್‌ ಐಡಿ ಮತ್ತು ಮೊಬೈಲ್‌ ನಂಬರ್‌ಗಳ ಸಿ.ಡಿ.ಆರ್‌ ಅನಾಲಿಸಿಸ್‌ 
ನಡೆಸಿ ಆರೋಪಿಗಳನ್ನು ಶೀಘ್ರವಾಗಿ ಪತ್ತೆ ಮಾಡುವಲ್ಲಿ ಕಮ ಕೈಗೊಳ್ಳಲಾಗಿರುತ್ತದೆ. 

ಕೃತ್ಯ ನಡೆದ ಸ್ಥಳದಿಂದ ಆರೋಪಿಗಳು uc makin ಸ್ಥಳಗಳಲ್ಲಿ ಸಿಗುವಂತಹ 
ಸಸ ಕ್ಯಾಮೆರಾಗಳ ಘೂಟೇಜ್‌ಗಳನ್ನು ಆದಷ್ಟು ಬೇಗನೇ ಪಡೆದು ಪರಿಶೀಲಿಸಿ ಆರೋಪಿತರ ಚಹರೆ 
ವಿವರಗಳನ್ನು ಪಿರ್ಯಾದುದಾರರು ನೀಡುವ ಆರೋಪಿಗಳೆ ಚಹರೆ ವಿವರಗಳೊಂದಿಗೆ ಹೋಲಿಕೆ ಮಾಡಿ 
ಪ್ರಕರಣವನ್ನು ಪ ಪತ್ತೆ ಹಚ್ಚುವಲ್ಲಿ ಕ್ರಮ ಕೈಗೊಳ್ಳಲಾಗಿರುತ್ತದೆ. 


